ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ಕೊಡಗು ಜಿಲ್ಲೆಯಲ್ಲಿ ಭೂಪರಿವರ್ತನೆಯ ಬಗ್ಗೆ 


ಶ್ರೀ ಕಾಂತರಾಜ್‌ (ಬಿಎ೦ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು - 
604 (614) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಕೊಡಗು ಜಿಲ್ಲೆಯಲ್ಲಿ 2018ರಿಂದೀಚೆಗೆ ವಾಣಿಜ್ಯ ಉದ್ದೇಶಕ್ಕೆ ಭೂಪರಿವರ್ತನೆ ಮಾಡದಂತೆ ನಿರ್ಬಂಧ 
ವಿಧಿಸಲಾಗಿತೇ ; 


(ಆ) ಹಾಗಿದ್ದಲ್ಲಿ, ಕೊಡಗು ಜಿಲ್ಲೆಯಂತೆ ರಾಜ್ಯದ ಯಾವ ಯಾವ ಜಿಲ್ಲೆಗಳಿಗೆ ಈ ನಿರ್ಬಂಧವನ್ನು 
ವಿಧಿಸಲಾಗಿತ್ತು ; (ಮಾಹಿತಿ ನೀಡುವುದು) 


(ಇ) ಈ ನಿರ್ಬಂಧವನ್ನು ಎಷ್ಟು ಎಕರೆ/ಸೆಂಟ್‌ಸ್‌ವರೆಗೆ ಭೂಪರಿವರ್ತನೆ ಮಾಡಬಾರದೆಂದು 
ವಿಧಿಸಲಾಗಿತ್ತು ; (ಆದೇಶದ ಪ್ರತಿಯನ್ನು ಒದಗಿಸುವುದು) 


(ಈ) ವಿಧಿಸಿದ ಭೂಪರಿವರ್ತನೆಯ ನಿರ್ಬಂಧವನ್ನು ಹಿಂಪಡೆಯಲಾಗಿದೆಯೇ ; ಹಾಗಿದ್ದಲ್ಲಿ, ವಸತಿ ಮತ್ತು 
ಇನ್ನಿತರ ಉದ್ದೇಶಗಳಿಗೆ ಎಷ್ಟು ಎಕರೆ ಭೂಪರಿವರ್ತನೆ ಮಾಡಲು ಷರತ್ತು ವಿಧಿಸಲಾಗಿದೆ? 
(ವಿವರಣೆಯೊಂದಿಗೆ ಆದೇಶದ ಪ್ರತಿಯನ್ನು ಒದಗಿಸುವುದು) 


